ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


51 (10) 


ಸದಸ್ಯರ ಹೆಸರು 


ಶ್ರೀ ಎಂ.ಪಿ. ಸುನೀಲ್‌ ಸುಬ್ರಮಣಿ (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯುತರಾದವರು) 


ಉತ್ತರಿಸುವ ದಿನಾಂಕ 


೦೨.೦7.2೦18 


ಮಾನ್ಯ 'ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಹ್‌ ಹಾಗೂ ಕಾನೂನು 


ಉುತ್ತಸುವೆನೆರು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು 
ಕ್ರಸಂ ಪ್ರಶ್ನ ಉತ್ತರ 
(ಅ) | ರಾಜ್ಯದಲ್ಲರುವ ಎಲ್ಲಾ ಗ್ರಾಮ | ಇಲ್ಲ. 
ಪಂಚಾಯತಿಗಳು ಬಯಲು ಶೌಚಮುಕ್ತ ರಾಜ್ಯದ ಒಟ್ಟು 6೦೭೭ ಗ್ರಾಮ ಪಂಚಾಯುತಿಗಳಲ್ಲ ಈವರೆಗೆ 
ಪದೇಶವಾಗಿದೆಯೇ; 4106 ಗ್ರಾಮ ಪಂಚಾಯಿತಗಳನ್ನು ಬಯಲು ಬಹಿದೇಸೆ 
si ಮುಕ್ತ ಎಂದು ಘೋಷಿಸಲಾಗಿದೆ. 
1916 ಗ್ರಾಮ ಪಂಚಾಯಿತಿಗಳು ಬಯಲು ಖಹಿರ್ದೆಸೆ 
ಮುಕ್ತವಾಗಿಸಲು ಬಾಕ ಇರುತ್ತವೆ. 
(ಆ) | ಬಯಲು ಪಶೌಚಮುಕ್ತ ಪ್ರದೇಶವಾಗಲು | ಇಲ್ಲ. 


ಶೌಚಾಲಯ ನಿರ್ಮಾಣ ಶೇ. ನನು, ಪ್ರಗತಿ 
ಸಾಧಿಸಲಾಗಿದೆಯೇ: 


ಈವರೆಗೆ ರಾಜ್ಯವನ್ನು ಬಯಲು ಶೌಚಮುಕ್ತ ಪ್ರದೇಶವಾಗಿಸಲು 
ಶೇ.೨೦ರಷ್ಟು ಪ್ರಗತಿ ಸಾಧಿಸಲಾಗಿದೆ. ಶೇ.10ರಷ್ಟು ಪ್ರಗತಿ ಬಾಕ 
ಇರುತ್ತದೆ. 


(ಇ) 


ಬಯಲು ಶೌಚ ಮುಕ್ತಕ್ನಾಗಿ ಶೌಚಾಲಯ 
ನಿರ್ಮಾಣವಾಗದೇ ಇನ್ನೂ ಕಾಮಗಾರಿ ಬಾಕಿ 
ಉಳದಿರುವ ರಾಜ್ಯದ ಗ್ರಾಮ 
ಪಂಚಾಲಯುತಿಗಳಾವುವು;  ಶೌಚಾಲಯಗಳನ್ನೇ 
ನಿಮಾಣ ಮಾಡದೇ ಶೇಕಡ 1೦೦ರಷ್ಟು ಗುರಿ 
ಸಾಧಿಸಿದೆ ಎಂದು ಮಾಹಿತಿ ನೀಡುತ್ತಿರುವುದು 
ಸರ್ಕಾರದ ಗಮನಕ್ಷೆ ಬಂದಿದೆಯೇ; ಇದರ 
ಕುರಿತು ಸರ್ಕಾರದ ಕ್ರಮಗಳೇನು; (ವಿವರ 
ನೀಡುವುದು) 


1916 ಗ್ರಾಮ ಪಂಚಾಯಿತಿಗಳು "ಬಯೆಲು ಬಹಿರ್ದೆಸೆ ಮುಕ್ತ್‌ 
ಮಾಡಲು ಬಾಕಿ ಇರುತ್ತದೆ. 
(ಅನುಬಂಧ-1ರಲ್ಲ ವಿವರ ಲಗತ್ತಿಸಲಾಗಿದೆ.) 


2೦1೭-13ರ ಬೇಸ್‌ಲೈನ್‌ ಸಮೀಕ್ಷೆಯ ಪ್ರಕಾರ ಗುರಿಗೆ 
ಅನುಗುಣವಾಗಿ ಶೇ.1೦೦ರಷ್ಟು ಪ್ರಗತಿ ಸಾಧಿಸಲಾಗಿದೆ. 


ಶೌಚಾಲಯಗಳನ್ನೇ ನಿರ್ಮಾಣ ಮಾಡದೇ ಶೇಕಡ 1೦೦ರಷ್ಟು 
ಗುರಿ ಸಾಧಿಸಿದೆ ಎಂಬ ಮಾಹಿತಿಯು ಸರ್ಕಾರದ ಗಮನಕ್ಕೆ 
ಬಂದಿರುವುದಿಲ್ಲ. 


(ಈ) 


ಬಾಕಿಯಿರುವ ಶೌಚಾಲಯ ಕಾಮಗಾರಿಗಳನ್ನು 
ಯಾವ ನಿಗಧಿತ ಅವಧಿಯೊಳಗೆ 
ಸಂಪೂರ್ಣಗೊಳಸಲಾಗುವುದುಃ; ಪ್ರಸ್ತುತ 
ಶೌಚಾಲಯ ನಿರ್ಮಾಣ ಬಾಕಿಯಿರಲು 
ಕಾರಣಗಳೇನು? 


ಪ್ರಸ್ತುತ 10 ಜಲ್ಲೆಗಹು "ಬಯೆಮ ಬಹಿರ್ದೆಸೆ ಮುಕ್ತ್‌ ಮಾಡಲು 
ಬಾಕಯುದ್ದು, ಅಕ್ಷೋಬರ್‌-2೦18ರೊಳಗೆ “ಬಯಲು 
ಬಹಿರ್ದೆಸೆ ಮುಕ್ತ” ಮಾಡಲು ಗುರಿ ಹೊಂದಲಾಗಿದೆ. 


ಪ್ರಸ್ತುತ ಶೌಜಾಲಯ ನಿರ್ಮಾಣ ಬಾಕಿಯಿರಲು ಕಾರಣ: 


* ಗ್ರಾಮೀಣ ಸಮುದಾಯದಲ್ಲ ಶೌಚಾಲಯಗಳ ಬಳಕೆ 
ಮತ್ತು ಉಪಯೋಗದ ಬಣ್ಣೆ ಹೆಚ್ಚನ ಅರಿವು ಹಾಗೂ 
ಮಾಹಿತಿಯ ಕೊರತೆ ಇರುವುದು. 

* ಗ್ರಾಮೀಣ ಪ್ರದೇಶದಲ್ಲ ಸ್ಥಳದ ಅಭಾವ. 


* ಹೈದರಬಾದ್‌ ಕರ್ನಾಟಕ ಭಾಗದ ಜಲ್ಲೆಗಳಲ್ಲ ಶೌಚಾಲಯ 
ನಿಮಾಣ ಮತ್ತು ಬಳಕೆ ಬಣ್ಣೆ ಪ್ರತಿರೋಧವಿರುತ್ತದೆ. 


(ಕೃಷ್ಣ ಬೈರೇಗೌಡ) 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಅನುಬಂಧ -1 
ಸ್ವಚ್ಛ ಭಾರತ್‌ ಮಿಷನ್‌ (ಗ್ರಾಮೀಣ) 
Status of Declared and Verified ODF Villages 


GramPanchayat Village 
Declared ODF 


Dectared | Verified Verified 
ODF 


2 JRAICHUR 

3 |BYAPUR 

4 |GULBARGA 

5 TUMKUR 

6 |YADGIR 

7 |BAGALKOT 

8 [BELGAUM 

9 |CHITRADURGA 


10 |BELLARY 


SEES N 


wm 


11 _| BANGALORE RURAL 
12 |BANGALORE URBAN 
13 |CHAMARAJANAGAR 

14 |CHICKMAGALUR 

15 |CHIKBALLAPUR _! 
DAVANGERE 
DHARWAD 


KODAGU 
KOLAR 
KOPPAL 


-- 
—— 
; 


MANGALORE(DK} 
MYSORE 
RAMANAGARA 


365 
1176 
719 


1452|_ 


alulaol velo wl vlololalnim 
ಮ 


250 
——— 
1285 


20555 


{wl 


UTTAR KANNADA 


